ಕರ್ನಾಟಕ ವಿಧಾನ ಪರಿಷತ್ತು 


3 ಉತ್ತರಿಸುವ ದಿವಾಂಕ 


632 
ಶ್ರೀ ಆರ್‌.ಬಿ. ತಿಮ್ಮಾಪೂರ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 


16-09-2021 
4. ಉತ್ತರಿಸುವವರು ಮುಖ್ಯಮಂತ್ರಿಗಳು 
ಇಸ್‌ ಪ್ರ್ನೆ ತ್ತರ 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ 


-|-ಟೆಂಡರ್‌...... ಕರೆಯದೆ. . 


ಕರ್ನಾಟಿಕ `ರಾಜ್ಯ ಸರ್ಕಾರದ'` ಆಡೇಶೆ 
ಸಂಖ್ಯೆ: ಎಸ್‌ಡಬ್ಬ್ಯೂಡಿ/34/ಬಿಸಿಎ/2004 
ಬೆಂಗಳೂರು ದಿನಾಂಕ 10.03.2005 ರಂತೆ 


ರೂ.1.00 ಲಕ್ಷದ ಒಳಗಿನ ಮತ್ತು ಇತ್ತೀಚಿನ 


ಪಾರದರ್ಶಕತೆ (ತಿದ್ದುಪಡಿ) ಅಧಿನಿಯಮ 
2020 ರಂತೆ ರೂ.500 ಲಕ್ಷಕ್ಕಿಂತ ಕಡಮೆ" 
ಸೇವಾ ಶುಲ್ಕ ಇರುವ ಕಾಮಗಾರಿಗಳಿಗೆ 
-. -ಮುಚ್ಚಿದ- 
ಲಕೋಟೆಯಲ್ಲಿ ಕೊಟೇಶನ್‌ ಕರೆದು ಕಡಿಮೆ 
ದರ ನಮೂದಿಸಿದವರಿಗೆ ' ಕಾರ್ಯಾದೇಶ 
ನೀಡಬೇಕೆಂದು ತಿದ್ದುಪಡಿ ಆದೇಶ 
ವಾಗಿದ್ದರೂ ಸಹ ಬೆಂಗಳೂರು 
ಮಹಾನಗರ ಪಾಲಿಕೆಯಲ್ಲಿ ಪರಿಶಿಷ್ಟ ಜಾತಿ 
ಮತ್ತು ಪರಿಶಿಷ್ಟ 
25ರಷ್ಟು ಮೀಸಲಿಟ್ಟು 
ಆಡೇಶದಂತೆ ಪೆರಿಶಿಷ್ಟ ಜಾತಿಯ ರೂ.100 | 
ಲಕ್ಷ ಮತ್ತು ರೂ.500 ಲಕ್ಷದವರೆಗಿನ 
ಕಾಮಗಾರಿಗಳಾದೆ ಆಟೋ ಟಪ್ಪೆರ್‌ ಮತ್ತು 
ಸೇವಾ 


| 


ಜನಾಂಗಕ್ಕೆ ಶೇಕಡಾ 


ಮೇಲ್ಕಂಡ 


ಕಾಂಪಾಕ್ಟರ್‌ 
ನೀಡುತ್ತಿಲ್ಲದಿರುವುದು ಸರ್ಕಾರದ ಗಮನಕ್ಕೆ. 
ಬಂದಿದೆಯೇ; . ಹೌದಾದಲ್ಲಿ, " ಆದೇಶದ 
ರೀತ್ಯಾ ಕಾಮಗಾರಿಗಳ ಕಾರ್ಯಾದೇಶ 
ನೀಡಲು ಸರ್ಕಾರ ಕ್ರಮ ಕೈಗೊಳ್ಳುವುದೇ? 
(ವಿವರ ನೀಡುವುದು) 


ಕೆಲಸವನ್ನು 


ಮಾನ್ಯ ಉಚ್ಛೆ ನ್ಯಾಯಾಲಯದಲ್ಲಿ ದಾಖಲಾದ ರಿಟ್‌ ಅರ್ಜಿ ಸಂಖ್ಯೆ: 
24739/2012 ಕವಿತಾ ಶಂಕರ್‌ ವಿಶುದ್ಧ ಠಾಜ್ಯ ಸರ್ಕಾರ -ಮತ್ತು -ಇತರರು 


p) 
ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯವು ಬೃಹತ್‌ ಬೆಂಗಳೂರು 


ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯದ ' ಪ್ರಥಮ ' 
ಮತ್ತು ದ್ವಿಶೀಯ ಹಂತದ ಸಂಗ್ರಹಣೆ" ಹಾಗೂ ಸಾಗಾಣಿಕೆಗೆ 
ಸಂಬಂಧಿಸಿದಂತೆ ದಿವಾಂಕ 30.08.2013, ಸೆಪ್ಪೆಂಬರ್‌ ಮತ್ತು 
ಅಕ್ಟೋಬರ್‌-2013 ರಲ್ಲಿ ನೀಡಿರುವ ಆದೇಶೆಗಳಲ್ಲಿ ಟೆಂಡರ್‌ 


ಮುಖಾಂತರ ಸೇವಾದಾರರನ್ನು ನೇಮಿಸುವವರೆಗೆ, ಇಲಾಖಾ ಬತಿಯಿಂದ 
-ಪಥಮ...- ಮತ್ತು. -ದ್ವಿಶೀಯ- ಹಂತದ....-.ತ್ಯಾಜ್ಯ. ಸಂಡಹಣೆ ...-.ಹಾಗೂ.. 
ಸಾಗಾಣಿಕೆಯನ್ನು ಕೈಗೊಳ್ಳಲು ಸೂಚಿಸಲಾಗಿರುತ್ತದೆ. ಅದರಂತೆ, 
ಪಾಲಿಕೆಯು ತಾತ್ಕಾಲಿಕವಾಗಿ ಕೊಟೇಶನ್‌ ಮುಖಾಂತರ ಸರಬರಾಜು 
ಆದೇಶವನ್ನು ನೀಡಿ ಸೇವಾದಾರರನ್ನು ನೇಮಿಸಿರುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ ವಸ್‌ಡಬ್ಬ್ಯೂಡಿ4/ಬಿಸಿಎ/2004 
ಬೆಂಗಳೂರು ದಿನಾಂಕ 10.03.2005 ರಂತೆ ಪ್ರತಿ ವಾರ್ಡ್‌ಗಳಿಗೆ 
ಅವಶ್ಯವಿರುವ ಆಟೋ ಟಿಪ್ಪರ್‌ ವಾಹನಗಳ ಪೈಕಿ ಕೇ. 2410 ರಷ್ಟು; 
ವಾಹನಗಳನ್ನು ಪರಿಶಿಷ್ಟ 'ಜಾತಿ ಮತ್ತು ಪರಿಶಿಷ್ಟ ಜನಾಂಗಕ್ಕೆ ಸೇರಿದವರಿಗೆ ' 
ಸರಬರಾಜು ಆದೇಶವನ್ನು ನೀಡಲಾಗಿರುತ್ತದೆ.. 


ತದನಂತರ, ಪಾಲಿಕೆ ವತಿಯಿಂದ ಹಲವು ಬಾರಿ ಟೆಂಡರ್‌ | 
ಆಹ್ಲಾನಿಸಲಾಗಿದ್ದರೂ' ಸಹ ಕಾರಣಾಂತರಗಳಿಂದ ಟೆಂಡರ್‌ ಪ್ರಕ್ರಿಯೆಯನ್ನು 
ಪೂರ್ಣಗೊಳಿಸಲು -ಸಾಧ್ಯವಾಗಡೇ- : ಇದ್ದುದರಿಂದ, --ಸರಬರಾಜು | 
ಆದೇಶವನ್ನು ಮುಂದುವರೆಸಿಕೊಂಡು ಬರಲಾಗುತ್ತಿತ್ತು. ಕಂಟ್ರೋಲರ್‌ 
ಅಂಡ್‌ ಆಡಿಟರ್‌ ಜನರಲ್‌ (€AG) ರವರು ಸರ್ಕಾರದಿಂದ 4(ಜಿ) 
ವಿನಾಯಿತಿ ಪಡೆಯದೇ ಸರಬರಾಜು ಆದೇಶವನ್ನು ಮುಂದುವರೆಸಿರುವ 
ಕ್ರಮಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿರುತ್ತಾರೆ. 


ಮುಂದುವರೆದು, 'ದಿನಾಂಕ 18.01.2019 ರಂದು ಪಾಲಿಕೆಯ 
ಎಲ್ಲಾ 198 ವಾರ್ಡ್‌ಗಳ ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯದ ಪ್ರಥಮ 


p 


..2/- 


ಮೆತ್ತು ದ್ವಿತೀಯ ಹಂತೆದ ಸೆಂಗಹಣೆ "ಹಾಗೊ" ಸಾಗಾಣಿಕೆಗಾಗಿ 
ಅವಶ್ಯವಿರುವ ವಾಹನಗಳನ್ನು ಒದಗಿಸಲು ಪ್ರತ್ಯೇಕವಾಗಿ ವಾರ್ಡ್‌ವಾರು 
ಟೆಂಡರ್‌ ಆಹ್ನಾನಿಸಲಾಗಿರುತ್ತದೆ. ಸದರಿ ಕಾಮಗಾರಿಗಳ ವಾರ್ಷಿಕ 
ಅಂದಾಜು ಮೊತ್ತವು ರೂ.1.00 ಕೋಟಿಗಿಂತ ಅಧಿಕವಾಗಿದ್ದುದರಿ೦ದ, ಶೇ. 
24.10 ರಷ್ಟು ಕಾಮಗಾರಿಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ಜನಾಂಗಕ್ಕೆ ಸೇರಿದವರಿಗೆ  ಮೀಸಲಿರಿಸಲು ಸಾಧ್ಯವಾಗಿರುವುದಿಲ್ಲ. 
ಆದುದರಿಂದ, ಟೆಂಡರ್‌ ದಸ್ತಾವೇಜಿನಲ್ಲಿ ಪ್ರತಿ ವಾರ್ಡ್‌ಗಳಿಗೆ 
ಅವಶ್ಯವಿರುವ ಆಟೋ ಟಿಪ್ಪರ್‌ ವಾಹನಗಳ ವೈಕಿ ಶೇ. 24.10 ರಷ್ಟು 
ವಾಹನಗಳನ್ನು (ಚಾಲಕರು ಮತ್ತು ಸಹಾಯಕರುಗಳನ್ನು ಒಳಗೊಂಡಂತೆ) 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗಕ್ಕೆ ಸೇರಿದವರಿಂದ ಕೆಡ್ಡಾಯವಾಗಿ 
ಪಡೆಯಲು ಸೂಚಿಸಲಾಗಿರುತ್ತದೆ. 


ಸದರಿ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ, ಈಗಾಗಲೇ 114" 
ವಾರ್ಡ್‌ಗಳಿಗೆ ಕಾರ್ಯಾದೇಶವನ್ನು ನೀಡಲಾಗಿರುತ್ತದೆ. ಈ ಪೈಕಿ 94 
ವಾರ್ಡ್‌ಗಳಲ್ಲಿ ಸೇವಾದಾರರು ಸೇವೆಯನ್ನು ಪ್ರಾರಂಭಿಸಿದ್ದು, ಟೆಂಡರ್‌ 
ಷರತ್ತಿನಂತೆ ಶೇ. 24.10 ರಷ್ಟು ಆಟೋ ಟಿಪ್ಪರ್‌ ವಾಹನಗಳನ್ನು ಪರಿಶಿಷ್ಟ 
ಜಾತಿ ಮತ್ತು ಪರಿಶಿಷ್ಟ ಜನಾಂಗಕ್ಕೆ ಸೇರಿದವರಿಂದ ಪಡೆಯಲಾಗಿರುತ್ತದೆ. 
ಉಳಿದ ವಾರ್ಡ್‌ಗಳಲ್ಲಿ ಹಳೆಯ ಸರಬರಾಜುಬಾರರನ್ನು 
ಮುಂದುವರೆಸಲಾಗಿರುತ್ತದೆ. 


ಉಳಿದಂತೆ, ಸರಬರಾಜು ಆದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ವಾರ್ಡ್‌ಗಳಲ್ಲಿ, ಶೇ. 2410) ರಷ್ಟು ಆಟೋ ಟಿಪ್ಪರ್‌ ವಾಹನಗಳನ್ನು 
ಈಗಾಗಲೇ ನಿಯೋಜನೆಗೊಂಡಿರುವ ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಟ 
ಜನಾಂಗಕ್ಕೆ ಸೇರಿದ ಸೇವಾದಾರರನ್ನೇ ಮುಂದುವರಿಸಲಾಗಿರುತ್ತದೆ. 


ಸಂಖ್ಯೆ: ನಅಇ 222 ಎಂಎನ್‌ವೈ 2021 (ಇ) 


(ಬಸವರಾಜ ಬೊಮ್ಮಾಯಿ ನ 
ಮುಖ್ಯಮಂತ್ರಿ 


